ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾಂಕ: 02ನೇ ಮಾರ್ಜ್‌, 2020 
ಬಾಲ ಕಾರ್ಮಿಕ ಪತ್ತೆ ಬಗ್ಗೆ 
ಶ್ರೀ ಕವಟಿಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 
102 (142) ಮಾನ್ಯ ಕಾರ್ನಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನನಿತ್ಯ ಬಾಲ ಕಾರ್ಮಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಃಕ್ಕಳ 
ಸಹಾಯವಾಣಿ ಸ೦ಖ್ಯೆ 1098ಕೆ ಹಲವಾರು ಕರೆಗಳು ಬರುತಿದ್ದು, ಇದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ನಾನಾ ರಾಜ್ಯಗಳಿಂದ ಬರುವ ಜನರು ತಮ್ಮ ಜೊತೆಯಲ್ಲಿನ ಮಕ್ಕಳನ್ನು ಹೋಟೆಲ್‌, ಮನೆಗೆಲಸ, 
ಕಟ್ಟಿಡ ನಿರ್ಮಾಣ ಮುಂತಾದ ಹಲವಾರು ಕೆಲಸಗಳಲ್ಲಿ ದುಡಿಸಿಕೊಳ್ಳುತ್ತಿದ್ದು, ಈ ಕುರಿತು ಇಲಾಖೆ 
ಯಾವ ಶ್ರಮ ಕೈಗೊಂಡಿದೆ; 


(ಇ) ಬಾಲ ಕಾರ್ಮಿಕ ನಿಷೇಧ ಕಾಯಿದೆ ಅಡಿಯಲ್ಲಿ ಈವರೆಗೆ ಬೆಂಗಳೂರಿನಲ್ಲಿ ಎಷ್ಟು ಪ್ರಕರಣಗಳು 
ದಾಖಲಾಗಿವೆ; ಎಷ್ಟು ಜನರಿಗೆ ಶಿಕ್ಷೆಯಾಗಿದೆ; (ವಿವರ ನೀಡುವುದು) 


(ಈ) ಕಾರ್ಮಿಕ ಇಲಾಖೆಯು ಬಾಲಕಾರ್ಮಿಕ ಪದ್ಮತಿ ನಿರ್ಮೂಲನೆಗಾಗಿ ಈವರೆಗೆ ಹಮ್ಮಿಕೊಂಡಿರುವ 
ಕಾರ್ಯಕ್ರಮಗಳ ಕುರಿತು ಹೊರಡಿಸಲಾದ ಸುತ್ತೋಲೆಗಳನ್ನು ಒದಗಿಸುವುದು; 


(ಉ) ರಾಜ್ಯದಲ್ಲಿ ಇಲ್ಲಿಯವರೆಗೆ ಎಷ್ಟು ಬಾಲ ಕಾರ್ಮಿಕ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ? (ಮಾಹಿತಿ 
ನೀಡುವುದು) 


